ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಶ್ರೀ ಎಸ್‌. ರವಿ 
ಹೆಸರು: 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1563 
|! ಉತ್ತರಿಸ ಬೇಕಾದ ದಿನಾಂಕ: 18.03.2020 
ಉತ್ತರಿಸುವ ಸಚಿವರು ಎವಿ. ಸೋಮಣ್ಮ, ವಸತಿ ಸಚಿವರು 

ಕ್ರ.ಸಂ.[' ಪ್ರಶ್ನೆ [ ಉತ್ತರ 

(ಅ) ರಾಜ್ಯದಲ್ಲಿ ರಾಜ್ಯಾದ್ಯಂತ ವಿವಿಧ ವಸತಿ ಯೋಜನೆಯಡಿ ವಿವಿಧ 
ಅನುಷ್ಠಾನಗೊಳ್ಳುತ್ತಿರುವ ಹಂತಗಳಲ್ಲಿರುವ ಪ್ರಗತಿಯಲ್ಲಿರುವ ಒಟ್ಟು 2.23 ಲಕ್ಷ 
ವಸತಿ ಸೌಲಭ್ಯಗಳ ಯೋಜನೆ | ಮನಗಳಲ್ಲಿ ಸಹಾಯಧನವನ್ನು ಪಾವತಿಸುವುದು 
ಮ ಜನ -203ರರ | ಬಾಕಿ ಇರುತ್ತದೆ. ಈ ಮನೆಗಳನ್ನುವಿಜಿಲ್‌ ಆಪ್‌ 
ವ ಹಂತಗಳಲ್ಲಿ | ಮೂಲಕ ಜಿಪಿ.ಎಸ್‌ಗೆ ಅಳವಡಿಸಲಾಗುತ್ತಿದ್ದು, 
ಪ್ರೋತ್ಸಾಹಧನ ಅದರಲ್ಲಿ ಫೆಬ್ರವರಿ-2020 ಅಂತ್ಯಕ್ಕೆ 39,773 
ಪಾವತಿಯಾಗದ ಕಾರಣ | ಮನೆಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದ್ದು, 
ಆಯ್ಕೆಯಾಗಿ ಇನ್ನೂ 183 ಲಕ್ಷ ಮನೆಗಳು ಆಯ್ಕೆಯಾಗಿ 
ಪೂರ್ಣಗೊಳಿಸಲಾಗದ ಹಾಗೂ | ಪೂರ್ಣಗೊಳಿಸಲಾದ ಹಾಗೂ ಬೇರೆಬೇರೆ 
ಪೂರ್ಣಗೊಳಿಸಿರುವ ಬೇರೆ ಹಂತಗಳಲ್ಲಿ ಪೂರ್ಣಗೊಳ್ಳದೇ ಬಾಕಿ ಉಳಿರುತ್ತದೆ. 
ಬೇರೆ ಹಂತಗಳಲ್ಲಿ 
ಪೂರ್ಣಗೊಳ್ಳದೇ ಬಾಕಿ 
ಉಳಿದಿರುವ ಮನೆಗಳ ಸಂಖ್ಯೆ 
ಎಷ್ಟು; 

(ಆ) | ತಾಂತ್ರಿಕ ದೋಷಗಳನ್ನು | ವಿವಿಧ ವಸತಿ ಯೋಜನೆಯಡಿ ವಿವಿಧ ಹಂತದಲ್ಲಿ 
ಹೊರತುಪಡಿಸಿ, ಬೇರೆ ಬೇರೆ | ಪ್ರಗತಿಯಲ್ಲಿರುವ ಮನೆಗಳಿಗೆ ಫೆಬ್ರವರಿ-2020 
ಹಂತಗಳ ಪ್ರಗತಿಗೆ ಹಣ|ಅಂತ್ಯದ ವರೆಗೂ ಒಟ್ಟಿ ಅನುದಾನ ರೂ.845.27 
ಪಾವತಿಸಲು ಬಾಕಿ ಉಳಿದಿರುವ | ಕೋಟಿಗಳನ್ನು ಪಾವತಿಸಲು ಬಾಕ ಇರುತ್ತದೆ. 
ಒಟ್ಟು ಮೊತ್ತಬೆಷ್ಟು; 

(ಇ) ಆಯ್ಕೆಗೊಂಡ ಅಗಸ್ಥ-2019 ಅಂತ್ಯದವರೆಗೂ ಜಿ.ಪಿ.ಎಸ್‌ ಆಧಾರಿತ 


ಫಲಾನುಭವಿಯ ಪೂರ್ವಭಾವಿ 
ನಿರ್ದೇಶನದ ಕೋ-ಆರ್ಡಿನೇಟ್ಸ್‌ 
ಪ್ರಗತಿ ವರದಿ ಮತ್ತು ಪೋಟೋ 


ಪ್ರತಿಗಳನ್ನು ತಂತ್ರಾಂಶದಲ್ಲಿ 
ಇಂದೀಕರಿಸಿದ್ದಾಗ್ಯೂ 
ಫಲಾನುಭವಿಗಳಿಗೆ ಹಣ 
ನಿಗಧಿತ ಅವಧಿಯಲ್ಲಿ 
ಪಾವತಿಸದಿರಲು 
ಕಾರಣಗಳೇಮ? (ವರದಿ 
ನೀಡುವುದು) 


ಬೌತಿಕ ಪ್ರಗತಿಗೆ ಅನುಗುಣಗಾಗಿ 
ಬಿಡುಗಡೆ ಮಾಡಲಾಗಿದೆ 


ಅನುದಾನ 


ಆದರೆ, ವಸತಿ ಯೋಜನೆಯಡಿ ಅನುದಾನ 
ದುರ್ಬಳಕೆ ತಡೆ ಹಿಡಿಯುವ ಉದ್ದೇಶದಿಂದ 
ದಿನಾ೦ಕ:16-11-2019ರ ಸರ್ಕಾರಿ ಆದೇಶದನ್ವಯ 
ಈಗಾಗಲೇ ಪ್ರಗತಿಯಲ್ಲಿರುವ ಹಾಗೂ ಅನುದಾನಕ್ಕೆ 
ಬಾಕಿ ಇರುವ ಮನೆಗಳನ್ನು ಮತ್ತೋಮ್ಮೆ 6ೇಂ 
ಆಧಾರಿತ ವಿಜಿಲ್‌ ಆಫ್‌ ಮೂಲಕ ಪರಿಶೀಲಿಸಲು 


ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತ್‌ 
ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳು ಹಾಗೂ 
ನಗರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ಪರಿಶೀಲನಾ ಸಮಿತಿ ರಚಿಸಲಾಗಿರುತ್ತದೆ. 

ಅದರಂತೆ ಪುಗತಿಯಲ್ಲಿರುವ ಹಾಗೂ 
ಪೂರ್ಣಗೊಂಡಿರುವ 223 ಲಕ್ಷ ಮನೆಗಳನ್ನು 
ವಿಜಿಲ್‌ ಆಫ್‌ ಗೆ ಅಳವಡಿಸಲಾಗಿದ್ದು, ಅದರಲ್ಲಿ 
ಮುಖ್ಯಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ 
ಪಂಚಾಯತ್‌ ಹಾಗೂ ಜಿಲ್ಲಾಧಿಕಾರಿಗಳು ಶಿಫಾರಸ್ಸು 
ಮಾಡಿದ 39733 ಮನೆಗಳು ಅರ್ಹವಿದ್ದು, ಈ 
ಮನೆಗಳಿಗೆ ಫೆಬ್ರವರಿ-2020 ಅಂತ್ಯಕ್ಕೆ ಒಟ್ಟು 183.72 
ಕೋಟಿ ಅನುದಾನ ಫಲಾನುಭವಿಗಳ ಖಾತೆಗೆ 
ನೇರವಾಗಿ ಬಿಡುಗಡೆ ಮಾಡಲಾಗಿದೆ. ಇನ್ನೂಳಿದ 
ಫಲಾನುಭವಿಗಳ ಪರಿಶೀಲನಾ ಕಾರ್ಯ 
ಪ್ರಗತಿಯಲ್ಲಿದ್ದು, ತ್ವರಿತವಾಗಿ ಅನುದಾನ ಬಿಡುಗಡೆ 
ಮಾಡಲಾಗುವುದು. 


ವಳಇ 119 ಹೆಚ್‌ಎಎಂ 2020 


Nga mm op 
(ವಿ.ಸೋಮಣ್ಣ) 


